ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಸಾಬೂನು ಹಾಗೂ ಮಾರ್ಜಕ ಬಿಗಮ ನಿಯಮಿತಗಳು ಉತ್ಪಾದಿಸುತ್ತಿರುವ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು):- 


130 (190) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕರ್ನಾಟಿಕ ಸಾಬೂನು ಹಾಗೂ ಮಾರ್ಜಕ ನಿಗಮ ನಿಯಮಿತದಲ್ಲಿ ಉತ್ಪಾದಿಸುತ್ತಿರುವ ಉತ್ಪನ್ನಗಳು 
ಯಾವುವು; (ಬಿವರ ನೀಡುವುದು) 


(ಆ) ಈ ಉತ್ಪನ್ನಗಳ ಮಾರುಕಟೈೆಗೆ ಸಂಸ್ಥೆ ಕೈಗೊಳ್ಳುತ್ತಿರುವ ಕ್ರಮಗಳೇನು; 


(ಇ) ಸರ್ಕಾರದ ಅಧೀನದಲ್ಲಿರುವ ಪಡಿತರ ಅಂಗಡಿ, ಕೆಎಂಎಫ್‌ ಮಳಿಗೆ, ಹಾಪ್‌ಕಾಮ್ಸ್‌, ಸರ್ಕಾರಿ ಪಡಿತರ 
ಅಂಗಡಿ ಹಾಗೂ ಇತರೆ ಸ್ಥಳಗಳ ಉತ್ಪನ್ನಗಳಲ್ಲಿ ಈ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ನೀಡಲು 
ಸಾಧ್ಯವಿಲ್ಲವೇ ; ಅವಕಾಶ ಕಲ್ಪಿಸಿದಲ್ಲಿ ಈ ಉತ್ಪನ್ನಗಳ ಮಾರಾಟಿಕ್ಕೆ ಅನುಕೂಲವಾಗುವುದಿಲ್ಲವೇ? 


